2 
[9 

cL 
WL 
[i 


ಡಾ! ಬಿ. ವಸಂತ ಶಟ್ಟಿ 


ದಕ್ಷಿ ಕನ್ನಡ 


[2 


ಣಿ 


ಲ ಯಲ್ಲಿ ನೂತನ ಶಿಲಾಯ 


೨೦೧ 


ಕರ್ನಾಟಕದ ಕರಾವಳಿ ಜಿಲ್ಲೆಯಾದ ದಕ್ಷಿಣಕನ್ನ ಡದಲ್ಲಿ 
ಪುರಾತತ್ವ ಸಂಶೋಧನೆ ಇತ್ತೀಚಿನವರೆಗೆ ನಡೆದಿರಲೇ 
ಇಲ್ಲವೆಂದರೆ ಅತಿಶಯೋಕ್ತಿಯಾಗಲಾರದು. ಸುಮಾರು 
ಒಂದೂವರೆ ದಶಕದ ಹಿಂದೆ ಜಿಲ್ಲೆಯ ಇತಿಹಾಸದ 
ಪ್ರಾರಂಭದ ಬಗ್ಗೆ ಯೋಚಿಸಿದಾಗಲೆಲ್ಲ. ಸ್ಪಷ್ಟ ಪುರಾತತ್ವ 
ಆಧಾರಗಳ ಕೊರತೆಯಿಂದ, ಕೂಡಲೇ ನೆನಪಿಗೆ ಬರು 
ತ್ತಿ ದ್ದು ದು ಪರಶುರಾಮ ಅರಬ್ಬಿ € ಸಮುದ್ರ ಕ್ಕೆ ಕೊಡಲಿ 
ಯನ್ನೆ. ಸೆಯುವ ಮೂಲಕ ಸಮುದ್ರ ದಈ ಭಾಗವನ್ನು ನೆಲ 

'ವನ್ನಾ ಗಿ ಪರಿವರ್ತಿಸಿದನೆಂಬ ಕತೆ. ಇದು ಈ ಕರಾವಳಿ 
ಪ್ರ ದೇಶ ಶದಲ್ಲಿ ಕಾಡನ್ನು ತನ್ನ ಕಬ್ಬಿಣದ ಕೊಡಲಿಯಿಂದ 
ಸೆಡಿದು ಆದಿಮಾನವ ಇಲ್ಲ ನೆಲೆಸಿದ್ದ ನೆನಪಿನಿಂದ ಹುಟ್ಟಿದ್ದ 
ಶತೆಯಿರಬಹುದೆಂದು ಸಂಶೋಧಕರು  ಊಹಿಸಿದ್ದಿ ದೆ.1 


೧೯೭೦ ರ ನಂತರ ದಕ್ಷಿಣಕನ್ನಡದಲ್ಲಿ ಕಬ್ಬಿಣಯುಗದ 
ಸಂಸ್ಕೃತಿಯ ಇರುವಿಕೆಯನ್ನು ಸ್ಪಷ್ಟ ಪಡಿಸುವ ಹಲವು 
ಸಂಶೋಧನೆಗಳನ್ನು ದಿವಂಗತ pd ಪಿ. ಗುರುರಾಜ 
ಭಟ್‌ ಮತ್ತು ಡಾ| ಅ. ಸುಂದರ ಮಾಡಿದರು. ಇವರು 
ಬೃ ಹತ್‌ಶಿಲಾಕೋಣೆ ಗೋರಿಗಳು, ಮೃತ್ಪಾತ್ರೆಯ 


ಲ'` ಬಳ 


ಸಮಾಧಿಗಳು ಹಾಗೂ ಲಾರಟಲೈಟ್‌ ಕಲ್ಲಿನಲ್ಲಿ ಕೊರೆದ 


ಗುಹಾಸಮಾಧಿಗಳನ್ನು ಈ ಜಿಲ್ಲೆಯ ಹಲವು ಕಡೆ- 
ಶೋಧಿಸಿದರು. 


ನಾನು ಇತ್ತೀಚಿಗೆ ಬೃಹತ್‌ಶಿಲಾಯುಗದ ಹಲವು 
ಗೋರಿಗಳನ್ನು ಕಂಡುಹಿಡಿದೆ. ಅವುಗಳಲ್ಲಿ ಹೆಚ್ಚಿನವು 
ಗಳು ಮೃದುವಾದ ಕೆಂಪುಕಲ್ಲಿನಲ್ಲಿ ಬೋರಲಾಗಿರಿಸಿದ' 
ಅರ್ಧಗೋಲಾಕಾರದಲ್ಲಿ ಕೊರೆದವುಗಳು. ಆದರೆ 


ಕಕ್ಕು ೦ಜೆ ಎಂಬಲ್ಲಿ ನಾನು ಶೋಧಿಸಿದ ಗೋರಿಗಳು 
ಪೋರ್ಟ್‌ಹೋಲ್‌. ಇರುವ ಶಿಲಾಕೋಣೆಗೋರಿ 


ಗಳು, ಈ ತನ್ಮಧ್ಯೆ ಡಾ| ಪಿ. ರಾಜೇಂದ್ರನ್‌ ೧೯೮೩ 
ರಲ್ಲಿ ನೇತ್ರಾವತಿ ನದಿ ದಡದ ಉಪ್ಪಿನಂಗಡಿ ಹಾಗೂ 
ಮಾಣಿಯಲ್ಲಿ (ಜಿಲ್ಲೆಯ ತೆಂಕುಭಾಗ) ಮಧ್ಯ ಮತ್ತು 
ಅಂತ್ಯ ಶಿಲಾಯುಗದ ಸೂಕ್ಷ್ಮ ಸ | ಕಂಡು 
ಹಿಡಿದಿದ್ದರೂ3 ನೂತನ ಶಿಲಾಯುಗದ ಯಾವುದೇ 
ಕುರುಹು ಈ ಜಿಲ್ಲೆಯಲ್ಲಿ Ro ದೊರೆತಿರಲಿಲ್ಲ. 


ಇತ್ತೀಚೆಗೆ ಉಡುಪಿ ತಾಲ್ಲೂಕಿನ ಬಾರಕೂರಿಗೆ 
ಸಮಿಪ ಭಂಡಿಮಠದ ಹತ್ತಿರ ಗುಡ್ಡದ ಇಳಿಜಾರಿನ 
ಬೆಟ್ಟುಗದ್ದೆಯೊಂದರಲ್ಲಿ ಏರಿ ಮಾಡುತ್ತಿದ್ದಾಗ ದೊರೆತ 


1... ಕದಿ ರಮೇಶ : ತುಳುನಾಡಿನ ಇತಿಹಾಸ್ಕ ಉಡುಪಿ, ೧೯೬೯, ಪು. ೧೭ 


2. 8. Gururaj Bhat: 


Studies in Tuluva History and Culture, Kallianpur, 1975, 


pp. VI-X ; A. Sundara: Megaliths in the Western Coast and Ghat Regions sl 
Karnataka, Journal of Karnatak University, Vol.-X 


3, P. Rajendran: 


‘Megalithic Industries from South Kanara, Karnataka’, 


Bulletin of Deccan College Research Institute, Pune, 1983 


೩೪ 


ಇತಿಹಾಸ ಹರ್ಷನ 


ಸರು 


ಕಲ್ಲೊಂದರೆ ಆಕಾರದ ಬಗ್ಗೆ ಕುತೂಹಲ ತಾಳಿ ಶ್ರೀ 
ರಮೇಶೆ ಆಚುರಿ ಎಂಬುವರು ವಿಷಯವನ್ನು ನನ್ನ 
ಗಮನಕ್ಕೆ ತಂದರು. ಈ ಕಲ್ಲನ್ನು ಪರಿಶೀಲಿಸಿದಾಗ 
ಇದು ನೂತನ ಶಿಲಾಯುಗದ ಕೊಡಲಿ ಎಂಬುದು ಸ್ಪಷ್ಟ 
ವಾಯಿತು. ಸ 


ಈ ಕೆಲ್ಲಿನ ಕೊಡಲಿ ೧೨.೩ ಸೆಂಟಿವೊಟರ್‌ ಉದ್ದ 
ಮತ್ತು ೬.೪ ಸೆಂಟಿಮೂಟರ್‌ ಅಗಲ(ಕೆಳಭಾಗ)ವಿದೆ. 
ಕೊಡಲಿಯ ಮೇಲ್ಭಾಗ ಸ್ವಲ್ಪ ದೊರಗಾಗಿದ್ದು ಕೆಳಭಾಗ 
ಇದಕ್ಕಿಂತ ಹೆಚ್ಚು ನಯವಾಗಿದೆ. ದೊರಗುಕಲ್ಲನ್ನು 
ಉಜ್ಜಿ ಚಪ್ಪಟೆ ಹಾಗೂ ಹರಿತವಾಗಿ ಮಾಡಲಾಗಿದೆ. 
ಪ್ರಾಯಶಃ ಉಪಯೋಗಿಸಿದ್ದರಿಂದ ಹರಿತವಾಗಿದ್ದ ಭಾಗ 

ಫಿ ಹೋಗಿದೆ. ಇಲ್ಲಿನ ಪರಿಸರವೂ ನೂತನ 
ಶಿಲಾಯುಗದ ಜನಜೀವನಕ್ಕೆ ಅನುಕೂಲವಾಗಿತ್ತೆಂಬುದು 
ಈ ಸ್ಥಳದ ಸರ್ವೇಕ್ಷಣೆಯಿಂದ ತಿಳಿಯಬಹುದಾಗಿದೆ. 
ಕಲ್ಲಿನ ಆಯುಧ ತಯಾರಿಗೆ ಅಗತ್ಯವಿರುವ ಕಚ್ಛಾವಸ್ತು 
ಇಲ್ಲಿಯೇ ಇದೆ. ಅಲ್ಲಲ್ಲಿ ಗುಡ್ಡ ಹಾಗೂ ಎತ್ತರ ಪ್ರದೇಶ 
ದನ್ಲಿ ಅನೇಕ ಬಂಡೆ ಕಲ್ಲುಗಳು, ಸೀತಾನದಿಗೆ ತಾಗಿ 
ಕೊಂಡಿರುವ ಅಗಲ ಕಿರಿದಾದ ಬಯಲು, ಇತ್ಯಾದಿ 
ನೂತನ ಶಿಲಾಯುಗದ ಜನರು ತಮ್ಮ ಜೀವನದ ಅಗತ್ಯ 
ಗಳನ್ನು ಪೂರೈಸಿಕೊಳ್ಳಲು ಉಪಯುಕ್ತವಾಗಿದ್ದವು. 


ಇಲ್ಲಿಂದ ಅನತಿ ದೂರದಲ್ಲೆ € ಸೀತಾ ನದಿಯ ತೆಂಕು 
ದಂಡೆಯ ಮೇಲೆ ಬೃಹತ್‌ ಶಿಲಾಯುಗದ ಗೋರಿ 
ಯೊಂದು ಕಂಡುಬಂದಿರುವುದು (ಬೋಳುಗುಡ್ಡೆ) ಹಾಗೂ 
ಇನ್ನೂ ಒಂದು ಕಿಲೋವೂಟರ್‌ನಷ್ಟು ಅಂತರದೊಳಗೇ 
ಇನ್ನೆರಡು ಬೃಹತ್‌ ಶಿಲಾಯುಗದ ಗೋರಿಗಳು (ಕೆಳ 


ಕುಂಜಾಲು ಮತ್ತು ಬ್ರಹ್ಮಾವರ) ನನ್ನ ಸಂಶೋಧನಾ: 
ವೇಳೆಯಲ್ಲಿ ದೊರೆತಿರುವುದು, ಈ ಪ್ರದೇಶ ಬೃಹತ್‌ 
ಶಿಲಾಯುಗದ ಸಂಸ್ಕೃತಿಯ ಕೇಂದ್ರವಾಗಿತ್ತೆ ಂಬುದನ್ನು 
ದೃಢ ಪಡಿಸುತ್ತವೆ. ಇತಿಹಾಸ ಕಾಲದಲ್ಲಂತೂ ಭಂಡಿ: 
ಮಠವು ಪ್ರಸಿದ್ಧ ಐತಿಹಾಸಿಕ ಕೇಂದ್ರವಾಗಿದ್ದ ಬಾರಕೂರಿನ 
ಒಂದು ವಿಸ್ತರಣೆ(ಸ೬nsion)ಯಾಗಿ 'ಕಂಡುಬರು 
ತ್ತದೆ. ಈಗ ಇಲ್ಲಿ ನೂತನ ಶಿಲಾಯುಗದ: ಕಲ್ಲಿನ 
ಕೊಡಲಿಯ ಶೋಧನೆ, ಇನ್ನೂ ಹಿಂದೆ ನೂತನ ಶಿಲಾ: 
ಯುಗದ ಸಮಯಕ್ಕೇ (ಕ್ರಿ. ಪೂ. ಸುಮಾರು ೨೫೦೦- 
೧೦೦೦) ಇಲ್ಲಿ ಜನವಸತಿ ಇತ್ತೆಂಬುದನ್ನು ಸ್ಪಷ್ಟಪಡಿಸಿದೆ. 
ಇಲ್ಲೀಗ ಸಿಕ್ಕಿರುವುದು ಒಂದು ಕೊಡಲಿಯಾದರೂ ಈ 
ಪರಿಸರ ಹಾಗೂ ಇಲ್ಲಿ ದೊರೆಯುವ ಕಚ್ಚಾವಸ್ತು 
ಇಲ್ಫಿಯೇ ಈ ಆಯುಧಗಳ ತಯಾರಿ ನಡೆಯುತ್ತಿತ್ತೆಂಬು: 
ದನ್ನು ಸೂಚಿಸುತ್ತವೆ.4.. ಈ ಪ್ರದೇಶದಲ್ಲಿ ಹೆಚ್ಚಿನ: 
ಸಂಶೋಧನೆಯಿಂದ ದೊಡ್ಡ ಪ್ರಮಾಣದಲ್ಲಿ ಇಂತಹ 
ಆಯುಧಗಳು ಇತ್ಯಾದಿ ದೊರೆಯಬೇಕಷ್ಟೆ. ಅಂತೂ: 
ಇನ್ನು ಕಬ್ಬಿಣಯುಗದ ಜನ ತಮ್ಮ ಕೊಡಲಿಯ ಉಪ 
ಯೋಗದಿಂದ ಕಾಡನ್ನು ಕಡಿದು ಇಲ್ಲ ಪ್ರಪ್ರಥಮವಾಗಿ 
ನೆಲೆಸಿದರೆಂಬ ಊಹೆಗೆ ಎಡೆಯಿಲ್ಲ. 


ಕರ್ನಾಟಕದಲ್ಲಿ ನೂತನ ಶಿಲಾಯುಗ ಸಂಸ್ಕೃತಿಯ 
ವಿಸ್ತರಣೆ ಪಶ್ಚಿಮದಲ್ಲಿ ಉತ್ತರಕನ್ನಡ ಜಿಲ್ಲೆ ಹಾಗೂ 
ಮಲೆನಾಡಿನ ಶಿವಮೊಗ್ಗ ಜಿಲ್ಲೆಯವರೆಗೆ ಇತ್ತೆ ಂಬುದನ್ನು 
ಈಗಾಗಲೇ ಡಾ| ಸುಂದರ ಮತ್ತು ಡಾ| ಎ. ವಿ. ನರಸಿಂಹ 
ಮೂರ್ತಿಯವರು ಪ್ರಕಟಿಸಿದ್ದು, ಈಗ ಈ ನೂತನ ಶಿಲಾ 
ಯುಗ ಸಂಸ್ಕೃತಿ ದಕ್ಷಿಣಕನ್ನ ಡದಲ್ಲೂ ಪಸರಿಸಿತ್ತೆಂಬುದು 
ತಿಳಿದಂತಾಗಿದೆ. 


4. H. 7. Sankalia : Indian Archaeology Today, p. 78 
ನಿ. ಈ ಲೇಖನ ತಯಾರಿಗೆ ಡಾ| ಎ, ವಿ. ನರಸಿಂಹಮೂರ್ತಿಯವರು ನೀಡಿದ ಸಲಹೆ ಸೂಚನೆಗಳಿಗೆ ಈ ಲೇಖಕ ಯಣಿ, 


ಇತಿಹಾಸ ದರ್ಶನ 


೩೫% 


